ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1026(1303) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ವಿಷಯ: ರಾಜ್ಯದಲ್ಲಿ NET ಅಡಿಯಲ್ಲಿ ಹಂಚಿಕೆಯಾದ ನೇಮಕ ಪ್ರವೇಶಾತಿ (ಸೀಟ್‌) ಗಳ ಕುರಿತು 


(ಅ) ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 
ಎಷ್ಟು; (ವಿವರ ನೀಡುವುದು) 


(ಆ) ರಾಜ್ಯದ ವಿದ್ಯಾರ್ಥಿಗಳ ಪಾಲಿಗೆ ನೀಟ್‌ (NEE) ಅಡಿಯಲ್ಲಿ ಎಷ್ಟು ಸಂಖ್ಯೆಯ 
ಮೈದ್ಯಕೀಯ ಪ್ರವೇಶ/ಸೀಟ್‌ಗಳನ್ನು ಹಂಚಿಕೆ (ಯೋಟಿ) ಮಾಡಲಾಗಿದೆ; ಸರ್ಕಾರಿ ಮತ್ತು 
ಖಾಸಗಿ ಖೋಟದಡಿಯಲ್ಲಿ ಹಂಚಿಕೆ ಮಾಡಲಾದ ಸೀಟ್‌ಗಳ ಸಂಖ್ಯೆ ಎಷ್ಟು; (ವಿವರವನ್ನು 
ನೀಡುವುದು) 


(ಇ) ರಾಜ್ಯದ ಪಾಲಿನ ವೈದ್ಯಕೀಯ ಪ್ರವೇಶ/ಸೀಟ್‌ಗಳ ಪೈಕಿ ಕಳೆದ 5 ವರ್ಷಗಳಲ್ಲಿ ಸರ್ಕಾರದ 
ವತಿಯಿಂದ ಭರ್ತಿ ಮಾಡಲಾಗಿದ್ದ ಮತ್ತು ಸರ್ಕಾರಿ ಖೋಟಿದಡಿಯಲ್ಲಿ ಪ್ರವೇಶಾತಿ ಬಾಕ 
ಉಳಿದುಕೊಂಡಿರುವ ಸೀಟ್‌ಗಳ ಸಂಖ್ಯೆ ಎಷ್ಟು; (ವಿವರ ನೀಡುವುದು) 


(ಈ) ಪ್ರಸಕ್ತ ವರ್ಷದಲ್ಲಿ ರಾಜ್ಯದ ಪಾಲಿನ ಸರ್ಕಾರಿ ಖೋಟದಡಿಯಲ್ಲಿ ಖಾಲಿ ಇರುವ 
ಪ್ರವೇಶಾತಿಗಳನ್ನು ಖಾಸಗಿ ಆಡಳಿತ ಮಂಡಳಿಯವರ ಪಾಲಿಗೆ ನೀಡಲಾಗಿದೆಯೇ; 
ನೀಡಿದ್ದಲ್ಲಿ, ಯಾವ ನಿಯಮದಡಿಯಲ್ಲಿ ಹಸ್ತಾಂತರಿಸಲಾಗಿದೆ; (ವಿವರ ನೀಡುವುದು) 


